ಕರ್ನಾಟಿಕ ವಿಧಾನ ಪರಿಷತ್‌ - 


WD 
ಶಕ ಗುರುತಿಲ್ಲದ ಪ್ರಶ್ನೆ ಸಂಖ್ಯ 364 
ಸದಸ್ಯರ ಹೆಸರು ಶ್ರೀ ಹೆಚ್‌.ಎಂ.ರಮೇಶ ಗೌಡ (ವಿಧಾನ 
ಸಭೆಯಿಂದ ಚುನಾಯಿತರಾದವರು) 
ಉತ್ತರಿಸುವ ಸಚಿವರು ಮಾನ್ಯ ಮುಖ್ಯಮಂತ್ರಿಗಳು 
ಉತ್ತರಿಸಬೇಕಾದ ದಿನಾಂಕ 101220200 
ಸ ಪ್ರಶ್ನೆ ಉತ್ತರ 
ಶಾಸಕರುಗಳಿಗೆ ವಿಧಾನ ಸಭಾ ಮತ್ತು| ಕರ್ನಾಟಕ ಶಾಸಕರ ಸ್ಥಳೀಯ ಸಾವ 
ಅ) ವಿಧಾನ ಪರಿಷತ್‌ ಸದಸ್ಯರುಗಳಿಗೆ ಸ್ಥಳೀಯ | ಯೋಜನೆಯಲ್ಲಿ ಶಾಸಕರುಗಳಿಗೆ ವಿಧಾನ ಸಭಾ ಮತ್ತು 
ಪ್ರದೇಶಾಭಿವೃದ್ದಿ ಯೋಜನೆಯಲ್ಲಿ ಪ್ರತಿ! ವಿಧಾನ ಪರಿಷತ್‌ ಸದಸ್ಯರುಗಳಿಗೆ ಪ್ರತಿ ವರ್ಷ ತಲಾ 
ವರ್ಷ ನೀಡುತ್ತಿರುವ ಅನುದಾನವೆಷ್ಟು; ರೂ.200 ಕೋಟಿಗಳ ಅನುದಾನವನ್ನು ನೀಡಲಾಗುತ್ತಿದೆ. 
18೪೪ದ: ಮೂರು ಬರ್ಷಗಳಿಂದ ಮಾನ್ಯ ಕಳೆದ ಮೂರು ವರ್ಷಗಳಿಂದ ಮಾನ್ಯ ಸದಸ್ಯರುಗಳಿಗೆ 
ಸದಸ್ಯರುಗಳಿಗೆ ಸಕರ ಸ್ಥಭೀಯ | ಶಾಸಕರ ಪ್ರದೇಶಾಭಿವೃದ್ಧಿ ಯೋಜನೆಯಡಿ ನಿಗದಿಯಾಗಿರುವ 
ಪ್ರದೇಶಾಭಿವೃದ್ಧಿ ನಿದ ಎಷ್ಟು ಹಣ | ಹಾಗೂ ಬಿಡುಗಡೆಯಾಗಿರುವ ಅನುದಾನದ ವಿವರಗಳು ಈ 
ಬಿಡುಗಡೆಯಾಗಿದೆ; ಸರ್ಕಾರ | ಕೆಳಗಿನಂತ್ರಿವೆ- (ಟೂತಲಟಗಳ) 
ಆ) | ನಿಗದಿಪಡಿಸಿರುವ ಹಣವೆಷ್ಟು; ಕ್ರ.ಸಂ] ವರ್ಷ, [ನಿಗದಿಯಾಗಿರುವ | ವಿಡಾಗಡಯಾದ 
. | _ಅನುಡಾನ ಅನುದಾನ 
1 2017-18 622.50 620.11 
2 2018-19 600.00 462.99 
3 2019-20 600.00 296.09 
2019-20 ಹಾಗೂ 2020-21ನೇ ಸಾಲಿನ ಆರ್ಥಿಕ ಇಲಾಖೆಯ ಆದೇಶದಂತ3 ಜಿಲ್ಲಾಧಿಕಾರಿಗಳ 
ಅಂತ್ಯದ ವೇಳೆ ಸಮೀಪಿಸಿದ್ದರೂ | ಪಿ.ಡಿ.ಖಾತೆಯಲ್ಲಿನ ಆರಂಭಿಕ ಶಿಲ್ಗು ಮತ್ತು 
ನಿಗದಿಯಾದ . ಅನುದಾನ | ಬಿಡುಗಡೆಯಾಗಿರುವ ಅನುದಾನ ಸೇರಿ ಒಟ್ಟಾರೆ 
ಇ) | ಬಿಡುಗಡೆಯಾಗದೇ ಇರುವುದಕ್ಕೆ | ಲಭ್ಯವಿರುವ ಅನುದಾನದಲ್ಲಿ ' ಶೇ 75 ರಷ್ಟು 
ಕಾರಣವೇನು; ಈ ಕುರಿತು ಸರ್ಕಾರ | ವೆಚ್ಚವಾಗದೇ ಇರುವುದರಿಂದ ಉಳಿದ ಕಂತುಗಳನ್ನು 
ತೆಗೆದುಕೊಳ್ಳಲಿರುವ ಕ್ರಮಗಳೇನು; ಬಿಡುಗಡಮಾಡಿರುವುದಿಲ್ಲ 
| ವಿಧಾನ ಪರಿಷತ್‌ ಸದಸ್ಯರುಗಳ ಹಚ್ಚನ 
ತಾಲ್ಲೂಕು, ಮತ್ತು ಜಿಲ್ಲೆಗಳನ್ನು 
ಈ) | ಪ್ರತಿನಿಧಿಸುತ್ತಿರುವುದರಿಂದ ಇವರಿಗೆ ಇಲ್ಲಾ 
ಅನುದಾನ ಹೆಚ್ಚಿಸುವ ಪ್ರಸಾವನೆ 
| ಸರ್ಕಾರದ ಮುಂದಿಬೆಯೇ? 


ಸಂಖ್ಯೆ:ಪಿಡಿಎಸ್‌ 96 ಕೆಎಲ್‌ಎಸ್‌ 2020 


ಬವ 
(ಬಿ.ಎಸ್‌ .ಯಡಿಯೊರಪ್ಪು ) 
ಮುಖ್ಯಮಂತ್ರಿ 


Page 1 of1 


